ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 | 


ಬೆಂಗಳೂರು, ಗುರುವಾರ , ಡಿಸೆಂಬರ್ ೩ , ೨೦೧೫ ( ಮಾರ್ಗಶಿರ ೧೨ , ಶಕ ವರ್ಷ ೧೯೩೭) 
Bengaluru , Thursday , December 3 , 2015 ( Margashira12, Shaka Varsha 1937) 


ಸಂಚಿಕೆ ೪೮ 
| Issue 48 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ , ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 
ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ, ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ 

ಪರಿಹಾರ ಹಕ್ಕು , ಪುನರವಸತಿ ಮತ್ತು ಪುನರನಿರ್ಮಾಣ ಕಾಯ್ದೆ 2013ರ 
( ದಿನಾಂಕ:01 - 01 -2014 ರಿಂದ ಜಾರಿಗೆ ತಂದ ಅಧಿಸೂಚನೆ ಪ್ರಕಾರ) ರೊಂದಿಗೆ ಓದಲಾದ ಕಲಂ 19 (1) ರಲ್ಲಿ ಮಾಡಿದ ಅಧಿಸೂಚನೆ. 

ಸಂ : ಎಲ್. ಎ . ಕ್ಯೂ :ಸಿಆ‌ :04 /2011 -12, ದಿನಾಂಕ : 26 - 11 -2015 
ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಚಿತ್ರದುರ್ಗ ತಾಲ್ಲೂಕು ಕಸಬಾ ಹೋಬಳಿ 
ಕವಾಡಿಗರಹಟ್ಟಿ ಗ್ರಾಮದ ರಿ. ಸ. ನಂ .19/1, 19 /2ಪಿ3, 19/4, 1979, 19 /10, 22 /1, 22/ 2, 22/3, 22/ 4, 22 / 5, 22/6, 22/7 , 22 /8, 23/1ಪಿ1, 23/151, 
23/1ಪಿ2 ಮತ್ತು 23 /2 ರಲ್ಲಿ ಸುಮಾರು 33 - 15 ಎಕರೆ / ಗುಂಟೆ ಜಮೀನನ್ನು ಚಿತ್ರದುರ್ಗ ನಗರಾಭಿವೃದ್ಧಿ ಇಲಾಖೆಯಿಂದ ಚಿತ್ರದುರ್ಗ ನಗರದ ನಿವೇಶನ 
ರಹಿತರಿಗೆ ನಿವೇಶನ ವಿಂಗಡಿಸಿ ನಿಯಮಾನುಸಾರ ವಿತರಿಸುವ ಯೋಜನೆಯ ಉದ್ದೇಶಕ್ಕೆ ಭೂ ಸ್ವಾಧೀನ ಪಡಿಸಿಕೊಳ್ಳಲು ಈ ಕುರಿತು ಬೇಕಾಗುವುದೆಂದು 
ಮಾನ್ಯ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಇವರಿಗೆ ಕಂಡು ಬಂದಿದೆ. 

ಈ ಮೂಲಕ ತಿಳಿಸುವುದೇನೆಂದರೆ, ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು ಪುನರವಸತಿ ಮತ್ತು 
ಪುನರನಿರ್ಮಾಣ ಕಾಯ್ದೆ 2013ರ ( ದಿನಾಂಕ:01 - 01 - 2014 ರಿಂದ ಜಾರಿಗೆ ತಂದ ಅಧಿಸೂಚನೆ ಪ್ರಕಾರ) ಕರ್ನಾಟಕ ಸರ್ಕಾರದ ಆದೇಶ 
ಸಂ :ಕಂಇ:18 :ಆರ್. ಇ.ಹೆಚ್.2014 ದಿನಾಂಕ: 06 - 02 -2014 ರಂತೆ ಹೊಸ ಕಾಯ್ದೆ 2013ರ ಕಲಂ.11 ರ ಸೌಲಭ್ಯದ ಮೇರೆಗೆ (2013 ಕೇಂದ್ರದ 30 ನೇ ಕಾಯ್ದೆ) 
ಸದರಿ ಕಾನೂನಿನ ಕಲಂ.12 ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸುವಂತೆ ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ರವರು ಈ ಮೂಲಕ 
ಕಾರ್ಯಪಾಲನೆ ಪ್ರಾಧಿಕಾರವನ್ನು ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ಚಿತ್ರದುರ್ಗ ಇವರಿಗೆ ನೀಡಲಾಗಿದೆ ಹಾಗೂ ಕಲಂ 43 ರ 
ಮೇರೆಗೆ ಪುನರವಸತಿ ಮತ್ತು ಪುನರನಿರ್ಮಾಣ ಅಧಿಕೃತ ಪ್ರಾಧಿಕಾರದ ಕಾರ್ಯಪಾಲನೆಯನ್ನು ಅಪರ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರಿಗೆ 
ನೀಡಲಾಗಿದೆ. ಸಾರ್ವಜನಿಕ ಉದ್ದೇಶಕ್ಕೆ ಭೂಸ್ವಾಧೀನ ಪಡಿಸಿಕೊಳ್ಳಲಾಗುತ್ತಿದೆ, ಜಮೀನಿನ ರಿ. ಸ. ನಂ.19/ , 19/2ಪಿ3 , 19 /4, 19 /9, 19/10 , 221, 22/2, 22 /3, 
22/4, 22/5 , 22 /6 , 22 /7, 22/8, 23 / ಪಿ1, 23³1, 23/ ಪಿ2 ಮತ್ತು 23 /2 ರಲ್ಲಿ ಸುಮಾರು 33 -15 ಎಕರೆ / ಗುಂಟೆ ಜಮೀನನ್ನು ಚಿತ್ರದುರ್ಗ ನಗರಾಭಿವೃದ್ಧಿ 
ಇಲಾಖೆಯಿಂದ ಚಿತ್ರದುರ್ಗ ನಗರದ ನಿವೇಶನ ರಹಿತರಿಗೆ ನಿವೇಶನ ವಿಂಗಡಿಸಿ ನಿಯಮಾನುಸಾರ ವಿತರಿಸುವ ಯೋಜನೆಗೆ ಕೋರಿರುವ ಸ್ಥಳದಲ್ಲಿ ಷೆಡ್ಯುಲ್ 
1 ರಂತೆ ಭೂಸ್ವಾಧೀನ ಪಡಿಸಿಕೊಳ್ಳಲಾಗಿದೆ. 

ಈ ಜಮೀನಿನಲ್ಲಿ ಗ್ರಾಮದ ನಕಾಶೆ ಖರಾಬು ವಿವರದಂತೆ ಇರುವ ಬಂಡಿ ದಾರಿಯನ್ನು ಇಕ್ಕೆಲಗಳಲ್ಲಿ ವಿಸ್ತರಿಸಿ ನಗರಾಭಿವೃದ್ಧಿ ಪ್ರಾಧಿಕಾರ, 
ಚಿತ್ರದುರ್ಗ ಇಲಾಖೆಯಿಂದ ಖಾಯಂ ಆಗಿ ಸಾರ್ವಜನಿಕ ನಿವೇಶನ ರಹಿತರಿಗೆ ನಿವೇಶನ ವಿಂಗಡಿಸಲು ಉದ್ದೇಶಿಸಿ ಸಲ್ಲಿಸಲಾದ ಪ್ರಸ್ತಾವನೆಯಂತೆ ಈ 
ಉದ್ದೇಶಿತ ಯೋಜನೆಯು ಹಾದು ಹೋಗುವ ಪ್ರದೇಶದಲ್ಲಿ ಯಾವುದೇ ಗ್ರಾಮ, ಮನೆ, ಕಟ್ಟಡಗಳು ಬರುತ್ತಿರುವುದರಿಂದ ಜಂಟಿ ಸಮೀಕ್ಷೆಯಲ್ಲಿ ಭೂಮಿ ಮತ್ತು 
ಭೂಮಿಗೆ ಹೊಂದಿಕೊಂಡಿರುವ ಚರಾಸ್ತಿ ವಿವರವನ್ನು ಆಧರಿಸಿ ಅಂತಿಮ ಅಧಿಸೂಚನೆ ಹೊರಡಿಸುವ ಕ್ರಮ ಕೈಗೊಳ್ಳುವುದರಿಂದ ಈ ಕಲಂ ಅಧಿಸೂಚನೆ 
ಹೊರಡಿಸುವ ಈ ಸಂದರ್ಭದಲ್ಲಿ ( Environmental Impact Assessment) ಪ್ರಕ್ರಿಯೆಯನ್ನು ಬೇರಾವುದೇ ಕಾಯ್ದೆಗಳಡಿಯಲ್ಲಿ ಮಾಡಬೇಕಾದಲ್ಲಿ 
ಸಾಮಾಜಿಕ ನಿರ್ಧರಣದ ಅಂಶ (Social Impact Assessment) ತೆಗೆದುಕೊಳ್ಳುವ ಪ್ರಮೇಯ ಇರುವುದಿಲ್ಲ. 


( ೫೦೧) 


೫೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೧೫ 


ಭಾಗ ೬ 


_ 2013ರ ಕಾಯ್ದೆ ಕಲಂ 15 (1) ರ ಮೇರೆಗೆ ಆಸಕ್ತಿಯುಳ್ಳವರು ತಮ್ಮ ತಂಟೆ- ತಕರಾರುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ 60 ದಿನದೊಳಗೆ ಈ ಕಾರ್ಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕು. ನಂತರ ಬಂದ ಅರ್ಜಿಗಳನ್ನು ಯಾವುದೇ 
ಮುನ್ಸೂಚನೆ ನೀಡದೆ ವಿಲೇಗೆ ಹಾಕಲಾಗುವುದು. 

ಈ ಜಮೀನು ಸ್ವಾಧೀನ ಕೆಲಸ ನಿರ್ವಹಿಸುವಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟ ಮೋಜಿಣಿದಾರರಿಗಾಗಲಿ ಅಥವಾ ಈ ಕೆಲಸ ಮಾಡುವವರಿಗೆ ಯಾರೂ ಅಡ್ಡಿ ಮಾಡಕೂಡದೆಂದು ಎಚ್ಚರಿಸಲಾಗಿದೆ. ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ 
ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು ಪುನರವಸತಿಮತ್ತು ಪುನರನಿರ್ಮಾಣ ಕಾಯ್ದೆ 2013ರ ಕಾಯ್ದೆ ಕಲಂ 11 ( 4) ರ ಮೇರೆಗೆ ಈ ಅಧಿಸೂಚನೆ ಪ್ರಕಟಗೊಂಡ ದಿನಾಂಕದಿಂದ ಸದರಿ ಸ್ವಾಧೀನಪಡಿಸಿಕೊಳ್ಳಿರುವ ಭೂಮಿಯನ್ನು ಒಪ್ಪಂದದ 
ಮೇರೆಗೆ ವಿಕ್ರಯಿಸುವ, ಭೋಗ್ಯಕ್ಕೆ ಅಡವಿಡುವ, ಅನುಭವಿಸು, ಬದಲಾಯಿಸುವ ಅಥವಾ ಇನ್ನಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ನಿರ್ಭಂಧಿಸಿದೆ. ಅಂತಹ ಯಾವುದೇ ಕ್ರಯ ಅಥವಾ ಇನ್ನಾವುದೇ ರೀತಿಯ ಅಭಿವೃದ್ಧಿ 
ಕಾರ್ಯಗಳನ್ನು ಐತೀರ್ಪು ರಚಿಸುವಾಗ ಗಣನೆಗೆ ತೆಗೆದುಕೊಳ್ಳದೇ ಅಂತಿಮವಾಗಿ ಸದರಿ ಕಾಯ್ದೆ ಅನ್ವಯ ಭೂಸ್ವಾಧೀನ ಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯ ಪಡಿಸಲಾಗಿದೆ. 

ಜಿಲ್ಲಾಧಿಕಾರಿಗಳು 


ಚಿತ್ರದುರ್ಗ 


ಎಲ್.ಎ. ಕ್ಯೂ :ಸಿಆ‌ :04 /11 -12 


ಚಿತ್ರದುರ್ಗ ನಗರಾಭಿವೃದ್ಧಿ ಯೋಜನೆಗೆ ಭೂಸ್ವಾಧೀನ 
11(1) Notification 

ಜಿಲ್ಲೆ : Chitradurga/ ಚಿತ್ರದುರ್ಗ 
Agricultural 


Chitr 


ತಾಲ್ಲೂಕು : Chitradurga/ ಚಿತ್ರದುರ್ಗ 


ಹೋಬಳಿ : Kasaba/ ಕಸಬಾ 


ಗ್ರಾಮ : Kavadigarahattyಕವಾಡಿಗರಹಟ್ಟಿ 


ಚಕ್ಕುಬಂದಿ 


ಕ್ರ . ಸ. 


ಖಾತೆದಾರರಹೆಸರು 


ಸಾಗುವಳಿದಾರರು 


ಸರ್ವೆನಂ 


ತರಹ 


ಭೂಸ್ವಾಧೀನವಿವರ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಎನ್. ತಿಪ್ಪಯ್ಯ ಬಿನ್ ಆಯಿತಾರಪ್ಪ, 
ಹಿರಿಯಮ್ಮ 


19 . 


ಖುಷ್ಟಿ 


ಲಾ . ಸ . ನಂ .22 


ಲಾ . ಸ. ನಂ .17 


ಲಾ . ಹಿ. ಸ.2 


ಲಾ . ಸ. ನಂ . 22 


3 . 21 . 00 


3 .21.00 


2 | ಎಂ . ಸಣ್ಣಪ್ಪ ಬಿನ್ ಮಲ್ಲಪ್ಪ 


19 /2ಪಿ3 


ಖುಷಿ 


ಲಾ . ಹಿ .1 


ಲಾ . ಸ. ನಂ .17 


| 


ಲಾ . ಹಿ . ನಂ .10 | 


ಲಾ . ಸ. ನಂ .22 


1. 08.00 


1. 08 .00 | 


3 


. 


1974 


| 


ಖುಷಿ 


| 


ಲಾ .ಹಿ.9 


ಲಾ . ಸ. ನಂ .17 


ಲಾ . ಹಿ 1 


ಲಾ . ಸ. ನಂ . 22 


| 


0 . 07 . 00 


Joint Owner 


ಶಾರದಮ್ಮ ಕೋಂ ಶಿವಣ್ಣ, ಕವಿತ 
ನಾಗರಾಜ, ಈರೇಶಿ, ರವಿ, ಮೈ . ಗಾ 
ತಾಯಿ ಶಾರದಮ್ಮ 
ಎಂ . ಸತೀಶ್ ಬಿನ್ 
ಹೆಚ್. ಮುರಿಗೇಂದ್ರಪ್ಪ 


19 /9 


ಖುಷಿ 


ಲಾ . ಹಿ . ನಂ .4 


ಲಾ . ಹಿ . ಸ. ನಂ . 22 


ಲಾ . ಹಿ . ನಂ .10 


ಲಾ . ಹಿ . ನಂ .4 


0 -20 


0 - 20 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೧೫ 


೫೦೩ 


ಚಕ್ಕುಬಂದಿ 


ಕ್ರ . ಸ. 


ಖಾತೆದಾರರಹೆಸರು 


ಸಾಗುವಳಿದಾರರು 


ಸರ್ವೆನಂ 


ತರಹೆ 


ಭೂಸ್ವಾಧೀನವಿವರ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಡಿ. ಆರ್‌. ರಾಜಕುಮಾರರೆಡ್ಡಿ ಬಿನ್ 
ಲೇಟ್‌iರಾಮರೆಡ್ಡಿ 


1910 


ಖುಷಿ 


ಲಾ . ಹಿ . ನಂ .18 


ಲಾ . ಹಿ . ಸ. ನಂ . 22 


ಲಾ .ಹಿಸ. ನಂ .2 


ಲಾ .ಹಿ. ಸ. ನಂ .9 


0 - 23 


0 - 23 


ಲಾ . ಹಿ . ನಂ .2 , 3 , 6, 


| ಲಕ್ಕಮ್ಮ ಕೋಂ ನಿಂಗಪ್ಪ 


224 


ಖುಷಿ 


ಲಾ . ಸ. ನಂ . 


ಲಾ . ಹಿ . ನಂ . 21 


ಲಾ . ಹಿ . ನಂ .26 


5 .18. 00 


5 .18. 00 


7 


| 


22 / 2 


ಖುಷಿ 


ಲಾ . ಸ . ನಂ . 


* ಲಾ . ಸ . ನಂ .19 


ಲಾ . ಹಿ . ನಂ . 6 | 


- ಲಾ . ಸ . ನಂ .1 


1. 23 .00 


ಚನ್ನಬಸಮ್ಮ ಕೋಂ ಗಂಗಪ್ಪ 
ನಾಗರಾಜಪ್ಪ, ಸುರೇಶಪ್ಪ , 
ಮಲ್ಲಿಕಾರ್ಜುನಪ್ಪ ಬಿನ್ ಗಂಗಪ್ಪ 
ಎನ್.ಶಿವಲಿಂಗಪ್ಪ ಬಿನ್ ನಿಂಗಪ್ಪ 


Joint Owner 


22 / 


ಖುಷಿ 


ಲಾ . ಸ. ನಂ .7 


| | 


ಲಾ . ಸ. ನಂ .19 


ಲಾ . ಸ. ನಂ .83 


ಲಾ . ಹಿ .1 


3 . 33 .00 


3 .33 . 00 


ಶಾರದಮ್ಮ ಕೋಂ ಶಿವಣ್ಣ 


22 / 4 


ಖುಷಿ 


ಲಾ . ಹಿ . ನಂ .5 


ಲಾ . ಸ. ನಂ .19 


ಲಾ . ಸ .20 


ಲಾ . ಹಿ .8 


1.17 . 08 


1.17.08 


ಖುಷಿ 


10 . 


ಕೆ.ಆರ್. ರಂಗನಾಥ ಬಿನ್ 
ರಾಮಸುಬ್ಬಯ್ಯ 


22 /5 


ಲಾ . ಹಿ .3 


ಲಾ . ಸ.19 


ಲಾ . ಹಿ .4 


ಲಾ . ಹಿ . 8 


1 .17. 08 


1 .17 . 08 


ರಾಮಣ್ಣ ಬಿನ್ ಬಳ್ಳಾರಿ ಬಸಪ್ಪ 


22 / 6 


ಖುಷಿ 


ಲಾ . ಹಿ . ನ.2 


ಲಾ . ಸ. ನಂ . 19 


ಲಾ . ಹಿ . 7 


ಲಾ . ಹಿ .1 


0 . 31 . 08 


0 .31 .08 


ಜಿ. ಕಾಳಿಂಗಚಾರಿ ಬಿನ್ 
ಗಂಗಾಧರಚಾರಿ 


22 /7 


ಖುಷಿ 


ಲಾ . ಹಿ .6 


ಲಾ . ಸ . ನಂ .19 


ಲಾ . ಹಿ .3 


ಲಾ . ಹಿ . 


0 . 31.08 


0 .31. 08 


R .N .I. No. KARBIL/2001/47147 POSTAL REGN . No. RNP /KA/BGS/2202/2014 -16 
Licensed to post without prepayment WPP No. 297 


೫೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೧೫ 


ಭಾಗ ೬ 


ಚಕ್ಕುಬಂದಿ 


ಕ್ರ. ಸ. 


ಖಾತೆದಾರರಹೆಸರು 


ಸಾಗುವಳಿದಾರರು 


ಸರ್ವೆನಂ 


ತರಹೆ 


ಭೂಸ್ವಾಧೀನವಿವರ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


13 | ಎನ್. ಚಂದ್ರಶೇಖರಪ್ಪ ಬಿನ್ ನೀಲಪ್ಪ 


22 /8 


ಖುಷಿ 


ಲಾ . ಸ. ನಂ .3 


| 


ಲಾ . ಹಿ . ಸ.4, 5 


| 


ಲಾ . ಸ. ನಂ .20 


ಲಾ . ಸ. 21 


3 . 00 . 00 


3 . 00 . 00 


14 | ಎಸ್. ಮಂಜಪ್ಪ ಬಿನ್ ಸಿದ್ದಪ್ಪ 


23lಪಿಗೆ 


ಖುಷಿ 


ಲಾ . ಸ . ನಂ .24 


ಲಾ . ಹಿ .2 


ಲಾ . ಸ. 22 


ಲಾ . ಹಿ .26 


1 .30. 00 


1.30 .00 


| ಎಸ್. ಮುರುಗೇಶ ಬಿನ್ ಸಿದ್ದಪ್ಪ 


23 / ಪಿ] 


ಖುಷಿ 


ಲಾ . ಸ. ನಂ . 24 


ಲಾ . ಹಿ .2 


ಲಾ . ಸ .22 


ಲಾ . ಹಿ .2 


1.10 . 00 


1.10. 00 


16 


| 


ಎಸ್. ಶಂಕರಪ್ಪ ಬಿನ್ ಡಿ. ಕೆ.ಸಿದ್ದಪ್ಪ 


23 / ಪಿ2 


ಖುಷಿ 


ಲಾ . ಸ. ನಂ .24 


ಲಾ . ಹಿ .2 


ಲಾ . ಸ.22 


ಲಾ . ಹಿ .2 


0 . 20 . 00 


0 . 20 . 00 


ಚಂದ್ರಪ್ಪ, ತಿಪ್ಪೇಸ್ವಾಮಿ ಬಿನ್ 
ಬಸಪ್ಪ 


23 / 2 


బుడి 


ಲಾ . ಸ . ನಂ . 24 


ಲಾ . ಸ. ನಂ .8 


ಲಾಸ.19 , 22 


ಲಾ . ಹಿ .1 


5 . 24 . 00 


5. 24 . 00 


Total Village Extent: 33 -15 .00 


P . R . 112 
Sc -50 


ಜಿಲ್ಲಾಧಿಕಾರಿಗಳು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ , 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


